ಕರ್ನಾಟಕ ವಿಧಾನ ಪರಿಷತ್ತು 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 133 (959) 
ಉತ್ತರಿಸುವ ದಿನಾಂಕ 13-03-2020 
ಉತ್ತರಿಸುವ ಸಚಿವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರು. 
Fe ಪ್‌ ಉತ್ತರ 
7 ಗ್ರಾಮಣಾಭಿವೈದ್ಧಿ ಮತ್ತು ಫರಾ ರಾಜ್‌ ಇಲಾಖೆಯು ಷ್‌ | 


ಮಾಡಿಕೊಳ್ಳದೆ ವಿವಿಧ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ : 


ವಿವಿಧ ವಿಭಾಗಗಳಲ್ಲಿ ಬಿಡುಗಡೆಯಾಗಿದ್ದ ಅನುದಾನವನ್ನು ಬಳಕೆ 
ಬ್ಯಾಂಕ್‌ಗಳಲ್ಲಿ ಠೇವಣಿ ಇಟ್ಟಿರುವುದು 
(ವಿವರ ನೀಡುವುದು) 


ಮೊತ್ತದೊಂದಿಗೆ ಸಂಪೂರ್ಣ ವಿವರ ನೀಡುವುದು) 


ಮ _| ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಈ ಬಂದದ ಯಾವ್‌ ಯಾವ ವರ್ಷಗಳಲ್ಲಿ" ಎಷ್ನೆಷ್ಟು | ಅಲಾಖೆಯಡಿ ಬರುವ ಗ್ರಾಮೀಣ ಕುಡಿಯುವ ನೀರು 
ಅನುದಾನವನ್ನು ಯಾವ ಬ್ಯಾಂಕ್‌ಗಳಲ್ಲಿ ಠೇವಣಿ ಇಡಲಾಗಿದೆ: ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟ 
ಇದರ ಒಟ್ಟು ಮೊತ್ತ ಎಷ್ಟು ಯಾವ ಖಾತೆದಾರರ ಹೆಸರಿನಲ್ಲಿ ಮಾಹಿತಿಯನ್ನು ಅನುಬಂಧ-1 ರಲ್ಲಿ ಹಾಗೂ ಇತರೆ 
ಕೇವಣಿ ಇಡಲಾಗಿದೆ; ಈ ರೀತಿ ಠೇವಣಿ ಇಡಲು ಅನುಮತಿ ಅಧೀನ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು 
ನೀಡಿದವರು ಯಾರು; (ಸ್ಪಷ್ಟ ಮಾಹಿತಿ ನೀಡುವುದು) ಅನುಬಂಧ-2ರಲ್ಲಿ ಲಗತ್ತಿಸಿದೆ. 
WE) ಪಾರಣ 'ಚಳೌಗೆ ಬರದ ಸಂತರ ಸಂಬಂಧಪಟ್ಟ 
ಅಧಿಕಾರಿ/ನೌಕರರುಗಳ ವಿರುದ್ಧ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು (ಬ್ಯಾಂಕ್‌ವಾರು, ವರ್ಷವಾರು. ಹಣದ 


ಆರ್‌ಡಿಪಿಆರ್‌ 23 ಎಯುಡಿ 2020 


ಜ್‌ ಸಚಿವರು. 


LCQ - 959 


ಅನುಬಂಧ-1 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಡಿ ಬರುವ ಗ್ರಾಮೀಣ ಕುಡಿಯುವ 
ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ 


ಕ್ರಸಂ 
ಅ) 


ಪಕ್ನೆ 


ಉತರ 


ಗ್ರಾಮೀಣಾಭಿವೃದ್ಧಿ ಮೆತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯು ವಿವಿಧ 
ವಿಭಾಗಗಳಲ್ಲಿ ಬಿಡುಗಡೆಯಾಗಿದ್ದ 
ಅನುದಾನವನ್ನು ಬಳಕೆ ಮಾಡಿಕೊಳ್ಳದೆ 
ವಿವಿಧ ಬ್ಯಾಂಕ್‌ಗಳಲ್ಲಿ ಠೇವಣಿ 
ಇಟ್ಟಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) 


ಗ್ರಾಮೀಣಾಭಿವೈದ್ಧಿ ಮತ್ತು ನನಾಹತ್‌ ರಾನ್‌ ನವಾಪ್‌ ಹಾಗಾ ಇದರ 
ಅಂಗ ಸಂಸ್ಥೆಗಳಲ್ಲಿ ಬಳಕೆಯಾಗದೇ ಬಾಕಿ ಇರುವ ಅನುದಾನದ ಬಗ್ಗೆ 
ವರದಿ ಮಾಡಲು ಸರ್ಕಾರದ ಆದೇಶ ಸಂಖ್ಯೆ: 
ಗ್ರಾಅಪ/218/ಎಎಫ್‌ಎನ್‌/2015, ದಿನಾಂಕ: 10.04.2015ರಂತೆ 
ಶ್ರೀಯುತ ಪುನಟಿ ಶ್ರೀಧರ್‌, IFS ಅಧಿಕಾರಿ ಅವರ ನೇತೃತ್ವದಲ್ಲಿ ಸಮಿತಿ 
ರಚಿಸಲಾಗಿತ್ತು. ಸದರಿ ಸಮಿತಿಯು ದಿನಾಂಕ: 21.09.2015 ರಂದು 
ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. 


ಸದರಿ ಸಮಿತಿಯು ತನ್ನ ವರದಿಯಲ್ಲಿ ಪ್ರಮುಖವಾಗಿ ಗ್ರಾಮೀಣ 
ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳ 
ವತಿಯಿಂದ  ಅನುಷ್ಠಾನಗೊಳಿಸಲಾಗುತ್ತಿರುವ ವಿವಿಧ ರಾಜ್ಯಗೇಂದ್ರ 
ಪುರಸ್ಥತ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ 
ಕಾರ್ಯಕ್ರಮ (NRDWP) ಯೋಜನೆಯಡಿ ಮುಖ್ಯ ವಾಹಿನಿಯ 
ಖಾತೆಯನ್ನು ಹೊರತುಪಡಿಸಿ ಇತರೆ ಖಾತೆಗಳಲ್ಲಿ ಹಣವನ್ನು 
ಇಟ್ಟಿರುವುದನ್ನು ಸರ್ಕಾರದ ಗಮನಕ್ಕೆ ತಂದಿರುತ್ತದೆ. 


ಸಮಿತಿಯ ವರದಿಯನ್ನಾಧರಿಸಿ ಸರ್ಕಾರವು ಪ್ರಮುಖವಾಗಿ ್ಹNRDWP 
ಯೋಜನೆಯಡಿ ಮುಖ್ಯ ವಾಹಿನಿ ಖಾತೆಯನ್ನು ಹೊರತುಪಡಿಸಿ ಇತರೆ 
106 ಖಾತೆಗಳಲ್ಲಿ ತೇವಣಿ ಇಟ್ಟಿದ್ದ ಹಣ ಅನುಬಂಧ-! ರಲ್ಲಿ ವಿವರಿಸಿದಂತೆ 
ಒಟ್ಟು ರೂ. 685.99 ಕೋಟಿಗಳಲ್ಲಿ ದಿನಾಂಕ: 21.09.2015 ರಿಂದ 
ದಿನಾಂಕ:27.05.2016 ಅವಧಿಯಲ್ಲಿ ಭಾಗಶಃ ರೂ. 73.96 ಕೋಟಿ ವೆಚ್ಚ 
ಭರಿಸಿ, ದಿನಾಂಕ:27.05.2016 ರಂದು ಬಾಕಿ ಮೊತ್ತ ರೂ. 612.04 
ಕೋಟಿಗಳನ್ನು ಬ್ಯಾಂಕ್‌ ಖಾತೆಗಳಿಂದ ಹಿಂಪಡೆದು ಖಜಾನೆ ಮೂಲಕ 
ಸರ್ಕಾರಕ್ಕೆ ಜಮೆ ಮಾಡಿಕೊಂಡಿದೆ. 


ತದನಂತರ, ಆರ್ಥಿಕ ಇಲಾಖೆಯು ಮೇಲೆ ಪ್ರಸ್ತಾಪಿತ ಮೊತ್ತ ರೂ. 
612.04 ಕೋಟಿಗಳನ್ನು 2 ಕಂತುಗಳಲ್ಲಿ ಅನುದಾನವಾಗಿ ಗ್ರಾಮೀಣ 
ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಬಿಡುಗಡೆ ಮಾಡಿದ್ದು, 
ಸದರಿ ಮೊತ್ತವನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ 
ಸದುಪಯೋಗಪಡಿಸಿಕೊಳ್ಳಲಾಗಿದೆ. 


ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಎರಡು 


ಖಾತೆಗಳನ್ನು ಹೊರತುಪಡಿಸಿ ಅನಗತ್ಯವಾಗಿ ತೆರೆದಿದ್ದ ಎಲ್ಲಾ ಖಾತೆಗಳನ್ನು 
ಮುಕ್ತಾಯಗೊಳಿಸಲಾಗಿದೆ. 


Page 1of6 


LCQ - 959 


ಆ) 


ಬಂದಿದ್ದಲ್ಲಿ ಯಾವ -ಹಾನಗಗಾಮೀಣ ಕುಡಿಯುವೆ ನೀರು 'ಮತ್ತು ಸೈರ್ಮಲ್ಯ ಇಲಾಖೆಯ ವತಿಯಿಂದ 
ವರ್ಷಗಳಲ್ಲಿ ಎಷ್ಟೇಷ್ಟು ಅನುದಾನವನ್ನು ಅನುಷ್ಠಾನಗೊಳಿಸಲಾಗುತ್ತಿರುವ ಕೇಂದ್ರ ಪುರಸ್ಥತ ರಾಷ್ಟ್ರೀಯ ಗ್ರಾಮೀಣ 
ಯಾವ  ಬ್ಯಾಂಕಗಳಲ್ಲಿ ಠೇವಣಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಕಾರ್ಯಕ್ರಮ (NRDWP) 
ಇಡಲಾಗಿದೆ; ಈ ರೀತಿ ಠೇವಣಿ ಇಡಲು | ಯೋಜನೆಯಡಿ ಮುಖ್ಯ ವಾಹಿನಿಯ ಖಾತೆಯನ್ನು ಹೊರತುಪಡಿಸಿ 196 
ಅನುಮತಿ ನೀಡಿದವರು ಯಾರು; (ಸ್ಪಷ್ಟ | ಇತರೆ ಬ್ಯಾಂಕ ಖಾತೆಗಳಿಗೆ ರೂ685,98.85.847.80/-ಗಳನ್ನು 
ಮಾಹಿತಿ ನೀಡುವುದು) £ A ಮ 

ವರ್ಗಾಯಿಸಿರುವ ಬ್ಯಾಂಕ್‌ ಖಾತೆಗಳ ವಿವರಗಳನ್ನು ಅನುಬಂಧ-1(A) 
ರಲ್ಲಿ ಹಾಗೂ ಖಾತೆದಾರರ ಪಟ್ಟಿಯನ್ನು ಅನುಬಂಧ-1(B)ರಲ್ಲಿ 
ನೀಡಲಾಗಿದೆ. 


ದಿನಾಂಕ:06.04.2010ರಲ್ಲಿ ಸಿಂಡಿಕೇಟ್‌ ಬ್ಯಾಂಕ್‌ನಲ್ಲಿ 6 
ಖಾತೆಗಳನ್ನು ದಿ:25.03.2011 ರಲ್ಲಿ ಆಂಧ್ರ ಬ್ಯಾಂಕ್‌ನಲ್ಲಿ ಮತ್ತು 
ದಿ:27.03.2013ರಲ್ಲಿ ದೇನಾ ಬ್ಯಾಂಕ್‌ನಲ್ಲಿ ಖಾತೆಗಳನ್ನು 
ತೆರೆಯಲಾಗಿರುತ್ತದೆ. ಆದರೆ, ದಿ:30.03.2011 ಮತ್ತು ದಿ:31.03.2011 ರಲ್ಲಿ 
98 ಖಾತೆಗಳನ್ನು ಸಿಂಡಿಕೇಟ್‌ ಬ್ಯಾಂಕ್‌ನಲ್ಲಿ ಇಲಾಖೆಯ ಯಾವುದೇ 
ಅಧಿಕಾರಿಗಳ ಅನುಮತಿ ಇಲ್ಲದೇ ತೆರೆಯಲಾಗಿದೆ. 


ಇ) 


ಕ ಪ್ರಕರಣ ಚಕಾಗೌ ಬಂದೌ`ನಂತ 
ಸಂಬಂಧಪಟ್ಟ ಅಧಿಕಾರಿ/ ಮೌಕರರುಗಳ 
ಎರುದ್ಧ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? (ಬ್ಯಾಂಕುವಾರು, 
ವರ್ಷವಾರು. ಹಣದ ಮೊತ್ತದೊಂದಿಗೆ ||. 
ಸಂಪೂರ್ಣ ವಿವರ ನೀಡುವುದು) 


ಶ್ರೀಯುತ' ಪುನಟಿ ಶ್ರೀಧರ್‌ ನೇತೃತ್ವದ ಸಮತಿಯ" ವರದಿಯನ್ನು 
ಸ್ಪೀಕರಿಸಿದ ಸಂತರ ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 


ಶ್ರೀಯುತ ಪುನಟಿ ಶ್ರೀಧರ್‌. IFS ಅಧಿಕಾರಿ ಅವರ ನೇತೃತ್ವದಲ್ಲಿ 
ಸಮಿತಿ ವರದಿ ಸಲ್ಲಿಸಿರುವ ಅಂಶಗಳ ಕುರಿತಂತೆ ತನಿಖೆ ನಡೆಸಲು 
ಸರ್ಕಾರದ ಆದೇಶ ಸಂಖ್ಯೆಆಇ 288 ರಾಲೆಪಾ 2015, 
ದಿನಾಂಕ-01.10.2015ರಲ್ಲಿ ಶ್ರೀ ಎನ್‌.ಬಿ ಶಿವರುದ್ರಪ್ಪ ಅಪರ 
ನಿರ್ದೇಶಕರು. ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕ ಪತ್ರ ಇಲಾಖೆ ಇವರ 
ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು. 


. ಶ್ರೀಯುತ ಎನ್‌. ಬಿ. ಶಿವರುದಪ್ಪ ಸಮಿತಿಯ ವರದಿಯಲ್ಲಿನ 
ಶಿಫಾರಸ್ಸಿನ ಅನ್ಹ್ವಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ 
ಇಲಾಖೆಯ ಲೆಕ್ಕಪತ್ರಗಳನ್ನು ಅಂದರೆ ಎನ್‌.ಆರ್‌.ಡಿ.ಡಬ್ಬ್ಯು.ಪಿ. ಅಡಿ 
2009-10 ರಿಂದ 2014-15 ರವರೆಗಿನ ವೆಚ್ಚಗಳ ಕುರಿತಂತೆ 
ಸಂಪೂರ್ಣ ವಿವರಣಾಕ್ಕಕ ಲೆಕ್ಕ ಸಮನ್ವಯ ಮಾಡುವ ಸಲುವಾಗಿ 
ಕರ್ನಾಟಕ ಇನ್ನಿಟ್ಕೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್‌, ಬೆಂಗಳೂರು 
ಇವರಿಗೆ ವಹಿಸಲಾಗಿದ್ದು ಲೆಕ್ಕ ಮರುಹೊಂದಾಣಿಕೆ ಕಾರ್ಯವು 
ಪ್ರಗತಿಯಲ್ಲಿದೆ. 

3. ಚಾಲ್ತಿಯಲ್ಲಿರುವ ಮುಖ್ಯ ಖಾತೆಯನ್ನು ಹೊರತುಪಡಿಸಿ ಸಿಂಡಿಕೇಟ್‌ 
ಬ್ಯಾಂಕಿನಲ್ಲಿದ್ದ 6 ಅಧಿಕೃತ ಹಾಗೂ 98 ಅನಧಿಕೃತ ಖಾತೆಗಳನ್ನು 
ದಿಪಾಂಕ:06.09.2018ರಲ್ಲಿ ಮುಕ್ತಾಯಗೊಳಿಸಿ. ಖಾತೆಯಲ್ಲಿ ಲಭ್ಯವಿದ್ದ 


Page 2of 6 


LCQ -959 


ಹನನಾನಾಾನಾವನನಾವಾನವನಾನಾವವವಾನಾವವನವಾನಾಾ ತವಾನದವನವವನವಾವಾವದವಾಾವಾವಾವಾನಾನನನಾಮವನನಾಮಾವವಾವದಾವನಾದನವಾನಾವನಾವಾರಮಷಾಾರನಾನಾರದದಾಪವಾವನಾವಾ 


ಮೊತ್ತ ರೂ.3,11,7].286.89 ಗಳನ್ನು ಹಾಗೂ ದಿ:07.09.2018ರ 

ಆಂಧ್ರ ಬ್ಯಾಂಕ್‌ನ ಖಾತೆಯನ್ನು ಮುಕ್ತಾಯಗೊಳಿಸಿ, ಖಾತೆಯಲ್ಲಿ 
ಲಭ್ಯವಿದ್ದ ಮೊತ್ತ ರೂ.1,46,47,721.80 ಗಳನ್ನು ಹಾಗೂ 
ದಿ:20.09.2018ರಲ್ಲಿ ದೇನಾ ಬ್ಯಾಂಕ್‌ನ ಖಾತೆಯನ್ನು 
ಮುಕ್ತಾಯಗೊಳಿಸಿ, ಖಾತೆಯಲ್ಲಿ ಲಭ್ಯವಿದ್ದ ಮೊತ್ತ ರೂ.5,83,446.00 
ಗಳು ಒಟ್ಟು ರೂ.464,02,454.69 ಗಳನ್ನು ಮುಖ್ಯ ಖಾತೆಗೆ ಜಮೆ 
ಮಾಡಲಾಗಿದೆ. 


. ಸರ್ಕಾರದ ಆದೇಶ ಸಂಖ್ಯೆಗ್ರಾಅಪ 164 ವಿಸೇಬಿ 2015, 
ದಿನಾಂಕ:08.10.2015ರಂದು ಶ್ರೀ ಬಿ. ಎಸ್‌. ರಾಯಗೇರಿ, ಹಿಂದಿನ 
ಪತ್ರಾಂಕಿತ ವ್ಯವಸ್ಥಾಪಕರು ಇವರನ್ನು ಇಲಾಖಾ ವಿಚಾರಣೆ ಬಾಕಿ 
ಇರಿಸಿ ಅಮಾನತ್ತುಗೊಳಿಸಲಾಗಿತ್ತು. ಮುಂದುವರೆದು, ಇವರ ವಿರುದ್ಧ 
ಹಲಸೂರು ಗೇಟ್‌ ಪೋಲೀಸ್‌ ಠಾಣೆಯಲ್ಲಿ ದಿನಾಂಕ:14.11.2015ರಲ್ಲಿ 
ಸಿವಿಲ್‌ ಮತ್ತು ಕ್ರಿಮಿನಲ್‌ ಮೊಕದ್ದಮೆ ದಾವೆ ಸಂಖ್ಯೆ:440/2015ರಡಿ 
ದಾಖಲಾಗಿರುತ್ತದೆ. ಸದರಿ ಆದೇಶದ ವಿರುದ್ಧ ಶ್ರೀ ಬಿ. ಎಸ್‌. 
ರಾಯಗೇರಿ, ಹಿಂದಿನ ಪತ್ರಾಂಕಿತ ವ್ಯವಸ್ಥಾಪಕರು ಮಾನ್ಯ ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ 255/2016 


ಸಲ್ಲಿಸಿದ್ದರು. 


. ಆದರೆ ಸರ್ಕಾರದ ಆದೇಶ ಸಂಖ್ಯೆ64 ವಿಸೇಬಿ 2015, 
ದಿನಾಂಕ:04.05.2016ರಂದು ಸದರಿ ಅಮಾನತ್ತು ಮುಂದುವರೆಸಿ 
ಆದೇಶಿಸಿಲಾಗಿತ್ತು. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 64 ಅಲಸಿ 
2016, ದಿನಾ೦ಕ:01.02.2017ರಲ್ಲಿ ಇವರ ವಿರುದ್ಧದ ಇಲಾಖಾ 
ವಿಚಾರಣೆ / ಕ್ರಿಮಿನಲ್‌ ಮೊಕದ್ದಮೆಯನ್ನು ಬಾಕಿ ಇರಿಸಿ ಅಮಾನತ್ತು 
ತೆರವುಗೊಳಿಸಿ ಸೇವೆಗೆ ಪುನರ್‌ ಸ್ಥಾಪಿಸಿ ಮುಂದಿನ ಆದೇಶದವರೆಗೆ 
ಅಭಿವೃದ್ಧಿ ಆಯುಕ್ತರ ಸಿಬ್ಬಂದಿ ಶಾಖೆಯಲ್ಲಿ ಖಾಲಿ ಇರುವ ಪತ್ರಾಂಕಿತ 
ವ್ಯವಸ್ಥಾಪಕರ ಹುದ್ದೆಗೆ ನಿಯುಕ್ತಿಗೊಳಿಸಲಾಗಿತ್ತು ಇವರು 
ದಿನಾಂಕ31.05.2017ರಂದು ನಿವೃತ್ತರಾಗಿರುತ್ತಾರೆ. 


. ಶ್ರೀ ಬಿ. ಎಸ್‌ ರಾಯಗೇರಿ, (ನಿವೃತ್ತು ಪತ್ರಾಂಕಿತ ವ್ಯವಸ್ಥಾಪಕರು, 
ರವರು ನೀಡಿರುವ ಲಿಖಿತ ಹೇಳಿಕೆಯನ್ನು ಪರಿಶೀಲಿಸಿ ಪ್ರಕರಣಕ್ಕೆ 
ಸಂಬಂಧಿಸಿದ ಇಲಾಖಾ ವಿಚಾರಣಾ ವರದಿ ಮತ್ತು ದಾಖಲೆಗಳನ್ವಯ 
ಸೂಕ್ತ ಕ್ರಮ ಜರುಗಿಸಲು ಕ್ರಮವಹಿಸಲಾಗುತ್ತಿದೆ. 


. ಡಾ॥ ಪಿ. ಬೋರೇಗೌಡ ನಿವೃತ್ತ ಕೆ.ಎ.ಎಸ್‌. ಅಧಿಕಾರಿ ಇವರ ವಿರುದ್ಧ 
ದಿನಾಂಕ:23.01.2017ರಂದು ಹಲಸೂರು ಗೇಟ್‌ ಪೋಲೀಸ್‌ 
ಠಾಣೆಯಲ್ಲಿ ಕ್ರಿಮಿನಲ್‌ ಪ್ರಕರಣ ಸಂ:0118/2018ರಲ್ಲಿ ಸಿವಿಲ್‌ ಮತ್ತು 
ಕಿಮಿನಲ್‌ ಮೊಕದ್ದಮೆ ದಾಖಲಿಸಲಾಗಿದೆ. ಸದರಿ ಪ್ರಕರಣದಲ್ಲಿ, 
ದಿನಾಂಕ:26.04.2018ರಂದು ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯ 


ತನಿಖಾಧಿಕಾರಿಗಳು IV ನೇ ACMM ನ್ಯಾಯಾಲಯಕ್ಕೆ ಬಿ- 
ll 


F) 


Page 3of 6 


LCQ - 959 


ಕಷಪೋರ್ಟ್‌ ಅನ್ನು ಸಲ್ಲೆಸಿರುತ್ತರೆ. ತನಿಖಾಧಿಕಾರಿಗಳು ಸಲ್ಲಿಸಿರುವ 
ಬಿ-ರಿಪೋರ್ಟ್‌ ಗೆ ಆಕ್ಷೇಪಣೆ ಸಲ್ಲಿಸುವ ಸಲುವಾಗಿ ನಿರ್ದೇಶಕರು. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ 
ಅಭಿಪ್ರಾಯ/ಸಲಹೆ ಕೋರಿ ಪತ್ರ ಬರೆಯಲಾಗಿದ್ದು, ಮಾಹಿತಿ 
ನಿರೀಕ್ಷಿಸಲಾಗಿದೆ. ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣದ ಮುಂದಿನ 
ವಿಚಾರಣೆಯು ದಿ:27.03.2020ರಂದು ನಿಗದಿಯಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆಗ್ರಾಅಪ 92 ಪಬವ 2015. 
ದಿವಾಂಕ:07.04.2015ರಂದು ಶ್ರೀ ರಾಮಕೃಷ್ಣ, ಹಿಂದಿನ ಉಪ 
ಕಾರ್ಯದರ್ಶಿ(ಗ್ರಾನೀಸ) ಇವರನ್ನು ಇಲಾಖಾ ವಿಚಾರಣಾ ಬಾಕಿ 
ಇರಿಸಿ ಅಮಾನತ್ತುಗೊಳಿಸಲಾಗಿತ್ತು, ಆದರೆ ಮೂರು ತಿಂಗಳೊಳಗಾಗಿ 
ದೋಷಾರೋಪಣ ಪಟ್ಟಿಯನ್ನು ಜಾರಿ ಮಾಡದ ಕಾರಣ 
ದಿಪಾಂಕ:07.04.2015ರ ಅಮಾನತ್ತಿನ ಆದೇಶವನ್ನು 
ರದ್ದುಗೊಳಿಸಲಾಯಿತು. 

. ಈ ಆದೇಶವನ್ನು ಗಮನದಲ್ಲಿರಿಸಿಕೊಂಡು ಇಲಾಖಾ ವಿಚಾರಣೆಯನ್ನು 
ಕಾಯ್ದಿರಿಸಿ ಅಮಾನತ್ತನ್ನು ತೆರವುಗೊಳಿಸಿ ಸರ್ಕಾರದ ಆದೇಶ 
ಸಂಖ್ಯೆ:ಗ್ರಾಅಪ/217/ಪಬವ/2015, ದಿನಾಂಕ:11.11.2015ರಲ್ಲಿ ಬೀದರ್‌ 
ಜಿಲ್ಲೆಯಲ್ಲಿ ಖಾಲಿ ಇರುವ ಯೋಜನಾ ನಿರ್ದೇಶಕರು. (ಡಿ.ಆರ್‌.ಡಿ.ಎ 
ಕೋಶ) ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಶ್ರೀ ರಾಮಕೃಷ್ಣ 
ಹಿಂದಿನ ಉಪ  ಕಾರ್ಯದರ್ಶಿ(ಗ್ರಾನೀಸ). ಇವರ ವಿರುದ್ಧ 
ದಿನಾಂಕ:23.01.2017ರಂದು ಹಲಸೂರು ಗೇಟ್‌ ಪೋಲೀಸ್‌ 
ಠಾಣೆಯಲ್ಲಿ ಪ್ರಕರಣ ಸಂ:0118/2018ರಲ್ಲಿ ಸಿವಿಲ್‌ ಮತ್ತು ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸಲಾಗಿದೆ. ಸದರಿ ಪ್ರಕರಣದಲ್ಲಿ, 
ದಿನಾಂಕ:26.04.2018ರಂದು ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯ 
ತನಿಖಾಧಿಕಾರಿಗಳು 1೪ ನೇ ACMಖMM ನ್ಯಾಯಾಲಯಕ್ಕೆ ಬಿ- 
ರಿಪೋರ್ಟ್‌ ಅನ್ನು ಸಲ್ಲಿಸಿರುತ್ತಾರೆ. ತನಿಖಾಧಿಕಾರಿಗಳು ಸಲ್ಲಿಸಿರುವ 
ಬಿ-ರಿಪೋರ್ಟ್‌ ಗೆ ಆಕ್ಷೇಪಣೆ ಸಲ್ಲಿಸುವ ಸಲುವಾಗಿ ನಿರ್ದೇಶಕರು. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ 
ಅಭಿಪ್ರಾಯ/ಸಲಹೆ ಕೋರಿ ಪತ್ರ ಬರೆಯಲಾಗಿದ್ದು, ಮಾಹಿತಿ 
ನಿರೀಕ್ಷಿಸಲಾಗಿದೆ. ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣದ ಮುಂದಿನ 
ವಿಚಾರಣೆಯು ದಿ:27.03.2020ರಂದು ನಿಗದಿಯಾಗಿದೆ. 


(ಮಹದೇವ) 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ. 


Page 4of6 


CQ - 959 


LEO: 
ಾ್‌ಾ್‌ಾಾಾಾಾಾಾಾಾಾಾಾಾಾನನಾನಾನಾಾಾಾಾಾನಾನಾಾನಾನನಾನನಾನನನಾವಾನನಾನನಮನಾವನಾವನನನನನನವನನಾನಾನನನವನವವನಾನನವಾಾಜನ 


ಅನುಬಂಧ-2 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಡಿ ಬರುವ ಇತರೆ ಅಧೀನ 
ಸಂಸ್ಥೆಗಳಿಗೆ ಸಂಬಂಧಪಟ್ಟ ಮಾಹಿತಿ 


ಕಸಾ 


ಅ) 


ಉತ್ತರೆ W 


a 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯು ವಿವಿಧ 
ವಿಭಾಗಗಳಲ್ಲಿ 
ಅನುದಾನವನ್ನು ಬಳಕೆ ಮಾಡಿಕೊಳ್ಳದೆ 
ವಿವಿಧ ಬ್ಯಾಂಕ್‌ಗಳಲ್ಲಿ ಠೇವಣಿ 
ಇಟ್ಟಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) 


ಬಿಡುಗಡೆಯಾಗಿದ್ದ 


. ಕರ್ನಾಟಕ 


ರೂರಲ್‌ ಇನ್‌ ಫ್ರಾಸ್ಟಕ್ನರ್‌ ಡೆವಲಪ್‌ಮೆಂಟ್‌ 
ಲಿಮಿಟೆಡ್‌ (KRIDL) 


ಕೆಆರ್‌ಐಡಿಎಲ್‌ ಸಂಸ್ಥೆಯಲ್ಲಿ ಕಾಮಗಾರಿಗಳಿಗೆ 
ಬಿಡುಗಡೆಯಾದ ಅನುದಾನವನ್ನು ಸ್ಥಿರ ಠೇವಣೆಯಲ್ಲಿ 
ಇಟ್ಟಿರುವುದಿಲ್ಲ. ಸಂಸ್ಥೆಯ ಲಾಭಾಂಶ. ಷೇರು ಬಂಡವಾಳ 


ಹಾಗೂ ಇತರೆ ಉಳಿಕೆ ಮೊತ್ತವನ್ನು ವಿವಿಧ ಬ್ಯಾಂಕ್‌ ಗಳಲ್ಲಿ 
ಸ್ಥಿರ ಠೇವಣಿಯಲ್ಲಿ ಇಡಲಾಗಿದೆ. ದಂ: 29/02/2020 ರ 
ಅಂತ್ಯಕ್ಕೆ ರೂ.1255. 55 ಕೋಟಿಗಳನ್ನು 06 ವಿವಿಧ 
ಬ್ಯಾಂಕ್‌ಗಳಲ್ಲಿ 01 ವರ್ಷದ ಅವಧಿಗೆ ಠೇವಣಿ ಇಡಲಾಗಿದೆ. 
(ವಿವರ ಅನುಬಂಧ-2 ರಲ್ಲಿ ಲಗತ್ತಿಸಿದೆ) 


, ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ 


(KSBDB), ಮಹಾತ್ಮಗಾಂಧಿ ಗ್ರಾಮೀಣ ಇಂಧನ ಮತ್ತು 


ಅಭಿವೃಧ್ಧಿ ಸಂಸ್ಥೆ (MGIRED), ಅಬ್ದುಲ್‌ ನಜೀರ್‌ ಸಾಬ್‌ 
ಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆ 


(ANSSIRD). ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ಇಲಾಖೆ (PRED) ಮತ್ತು ಕರ್ನಾಟಕ ಗ್ರಾಮೀಣ ರಸ್ತೆ 
ಅಭಿವೃದ್ಧಿ ಸಂಸ್ಥೆ (KRRDA) ಗಳಲ್ಲಿ ವಿವಿಧ 
ಯೋಜನೆಗಳಡಿ ಬಿಡುಗಡೆಯಾಗಿದ್ದ ಅನುದಾನವನ್ನು 


ತಾತ್ಕಾಲಿಕವಾಗಿ ವಿವಿಧ ಬ್ಯಾಂಕ್‌ಗಳಲ್ಲಿ "ಠೇವಣಿ ಇಟ್ಟಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆ. 


Page 5of6 


LCQ - 959 


ಆ) 


ಇ) 


ಬಂದಿದ್ದಲ್ಲಿ, ಯಾವ ಯಾವ 
ವರ್ಷಗಳಲ್ಲಿ ಎಷ್ಟೇಷ್ಟು ಅನುದಾನವನ್ನು 
ಯಾವ ಬ್ಯಾಂಕ್‌ಗಳಲ್ಲಿ ಠೇವಣಿ 
ಇಡಲಾಗಿದೆ; ಈ ರೀತಿ ಠೇವಣಿ ಇಡಲು 
ಅನುಮತಿ ನೀಡಿದವರು ಯಾರು; (ಸಷ್ಟ 
ಮಾಹಿತಿ ನೀಡುವುದು) 


ವಿವಿಧ ಅಂಗ ಸಂಸ್ಥೆಗಳು ಬ್ಯಾಂಕ್‌ ಗಳಲ್ಲಿ ಠೇವಣಿ ಇಟ್ಟಿರುವ 
ವಿವರಗಳು ಈ ಕೆಳಕಂಡಂತಿವೆ. 
(ರೂ.ಕೋಟಿಗಳಲ್ಲಿ) 


ಸಿಂಷಕೇಟ್‌ 


ಬ್ಯಾಂಕ್‌ ಮತ್ತು 
ಕಾರ್ಪೋರೇಷನ್‌ 
ಬ್ಯಾಂಕ್‌ 


KRIDL ಸಂಸ್ಥೆಯಲ್ಲಿ ಸರ್ಕಾರದ ಆದೇಶದಂತೆ 
ನಿಯಮಾನುಸಾರ ಹೂಡಿಕೆ ಸಮಿತಿಯನ್ನು ರಚಿಸಲಾಗಿದ್ದು, 
ಸಮಿತಿಯ ಶಿಫಾರಸ್ಸಿನಂತೆ ವ್ಯವಸ್ಥಾಪಕ ನಿರ್ದೇಶಕರ 
ಹೆಸರಿನಲ್ಲಿ ಠೇವಣಿ ಇಡಲಾಗುತ್ತದೆ. ಇತರೆ ಅಂಗ ಸಂಸ್ಥೆಗಳಲ್ಲಿ 
ಇಲಾಖಾ ಮುಖ್ಯಸ್ಥರ ಹೆಸರಿನಲ್ಲಿ ಠೇವಣಿ ಇಡಲಾಗುತ್ತಿದ್ದು. 
ಈ ರೀತಿ ಠೇವಣಿ ಇಟ್ಟ ಹಣದಿಂದ ಕಾಮಗಾರಿಗಳ 
ಪ್ರಗತಿಯನ್ನಾಧರಿಸಿ ಹಂತ ಹಂತವಾಗಿ ಪಾವತಿಸಲು 
ಉಪಯೋಗಿಸಲಾಗುತ್ತದೆ, ಅಲ್ಲದೇ ಬಹುತೇಕ ಪ್ರಕರಣಗಳಲ್ಲಿ 
ಗಳಿಸಿದ ಬಡ್ಡಿ ಮೊತ್ತ ಅಥವಾ ಉಳಿತಾಯ ಮೊತ್ತವಾಗಿರುತ್ತದೆ. 


ಈ `ಪ್ರಕರಣ'`ಜಿಕಗೆ ಬಂದ್‌ `ನೆಂತರೆ 
ಸಂಬಂಧಪಟ್ಟ ಅಧಿಕಾರಿ/ ನೌಕರರುಗಳ 
ವಿರುದ್ಧ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? (ಬ್ಯಾಂಕುವಾರು. 
ವರ್ಷವಾರು. ಹಣದ ಮೊತ್ತದೊಂದಿಗೆ 
ಸಂಪೂರ್ಣ ವಿವರ ನೀಡುವುದು) 


ಅನುಬಂಧ”, ಕಮ ಸಂಖ್ಯೆ -ಇ ರಲ್ಲಿ ವಿವರಿಸಿದಂತೆ ಪ್ರಾಥಮಿಕವಾಗಿ 
ತಪ್ಪಿತಸ್ಥರೆಂದು ಕಂಡುಬಂದ ಅಧಿಕಾರಿಗಳ ವಿರುದ್ಧ 
ಜರುಗಿಸಲಾಗಿದೆ. ಅನುಬಂಧ-2 ರಲ್ಲಿ ಪ್ರಸ್ತಾಪಿಸಿರುವ ಸಂಸ್ಥೆಗಳಲ್ಲಿ 
PRED ಹೊರತುಪಡಿಸಿ, ಕೆಲವು ಯೋಜನೆಗಳ ಅನುದಾನವನ್ನು 
ಬ್ಯಾಂಕ್‌ ಮೂಲಕವೇ ವ್ಯವಹರಿಸಬೇಕಾಗಿರುವುದರಿಂದ ಯಾವುದೇ 
ಕಮ ಕೈಗೊಂಡಿರುವುದಿಲ್ಲ. 


) 
( ೇವ) 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ. 


Page 6of 6 


AwsEAVRE - 4 
Closing Balance as on DEC-2015 under Rural Water Supply Section - 
Outside NRDWP Main Bank Accounts 


Closing Balance as on 
31-12-2015 


Bank Name 


ank, BWSSB Br., Bangalore 4462010098285 


4462010098290 205980.00 


31 [syndicate Bank, BWSSB Br, Bangalore 
32812.00 
3 VS. Bongos ——[ sands — 10844.00 
bmi Bb uation 
5 nace eee —— ems ——— 
4462010098440 
35 onde Se ee —— seo —— en 
174404.00 
7 ndaene Be —— ues ——— Ss 
3 —Tsyndicate Bank, SWSS8 Br. Bangolore ——— 4462010098492 
onsen Be Bh ee — otitis 
5 nse re —— eaten 
[Syndicate Banks, SWSSB Br. Sangslore ——| 4462010098527 
ರ 


SS pani BNSS Br. angslore ———— [46201009050 —zo 
EE pan BNisS8 sr. Bongsiore ————JAG20i00s 870 ——7o 
5 onsen oe Weanioses — 
3 mess ues 
OE onde ee sss — et 
EE pari BNSSS Sr. Bangalore [E20 00s8e 
ee SSR Br. Bngslore———— 0i00s8e> —omoo 
crocs — 730 


Syndicate Bank, BWSSB Br., Bangalore 


y 
syndicate Bank, BWSSB Br., Bangalore 


4462010098734 


| 50 [Syndicate Bank, BWSSB Br., Bangalore 14384.00 
Syndicate Bank, BWSSB Br. Bangalore 72818.00 
Syndicate Bank, BWSSB Br., Bangalore 
Syndicate Bank, BWSSB Br, Bangalore 
Syndicate Bank, BWSSB Br. Bangalore [4462010098787 | 
Syndicate Bank, BWSSB Br, Bangalore 4462010098791 
Syndicate Bank, BWSSB Br, Bangalore 4462010098807 1630.00 
Syndicate Bank, BWSSB Br, Bangalore 4462010098811 TTT) 
Syndicate Bank, BWSSB Br, Bangalore 4462010098826 
Syndicate Bank, BWSSB Br. Bangalore 4462010098830 
Syndicate Bank, BWSSB Br, Bangalore 4462010098845 
Syndicate Bank, BWSSB Br. Bangalore 4462010098850 
Syndicate Bank, BWSSB Br., Bangalore 4462010098864 
Syndicate Bank, BWSSB Br., Bangalore 4462010098879 J 
Syndicate Bank, BWSSB Br., Bangalore 4462010098883 
Syndicate Bank, BWSSB Br., Bangalore 4462010098898 


Syndicate Bank, BWSSB Br. Bangalore 4462010098903 ) 
Syndicate Bank, BWSSB Br., Bangalore 4462010098918 i 
Syndicate Bank, BWSSB Br, Bangalore 4462010099220 
Syndicate Bank, BWSSB Br. Bangalore 4462010098922 
Syndicate Bank, BWSSB Br., Bangalore 4462010098937 
Syndicate Bank, BWSSB Br., Bangalore 4462010098941 [i SOD 
Syndicate Bank, BWSSB Br. Bangalore 62010098956 .00 
Syndicate Bank, BWSSB Br. Bangalore 4462010098960 

Syndicate Bank, BWSSB Br., Bangalore 4462010098975 

Syndicate Bank, BWSSB Br., Bangalore 4462010098980 

Syndicate Bank, BWSSB Br., Bangalore 4462010098994 

Syndicate Bank, BWSSB Br., Bangalore 4462010099008 

Syndicate Bank, BWSSB Br., Bangalore 4462010099012 
Syndicate Bank, BWSSB Br. Bangalore 4462010099027 
Syndicate Bank, BWSSB Br., Bangalore 4462010099031 
Syndicate Bank, BWSSB Br., Bangalore 0099046 1685.00 
Syndicate Bank, BWSSB Br., Bangalore 4462010099050 
Syndicate Bank, BWSSB Br., Bangalore 4462010099065 
Syndicate Bank, BWSSB Br., Bangalore 4462010099070 
Syndicate Bank, BWSSB Br., Bangalore 4462010099099 
Syndicate Bank, BWSSB Br., Bangalore 


Syndicate Bank, BWSSB Br. Bangalore 4462010098720 
| 49 [syndicate Bank, BWSSB Br., Bangalore [4462010098734 | 


| 


67 


0 
1 
2 


4 
5 


8 


7 


ಐ 


i 
M 


1910.00 
q 


1 


$ 
[5 
[= 


£ 
3 
2 
} 


3708.00 
3483.00 


Syndicate Bank, BWSSB Br. Bangalore 2584.00 
Syndicate Bank, BWSSB Br, Bangalore 
39 [syndicate Bank, BWSSS Br, Bangalore —Tiesoioossise RE 
90 [Svncicate Bank, BWSSE Br, Bangsiore —[aesoioossis — 3034.00 
Syndicate Bank, BWSSB Br., Bangalore 4462010099157 4045.00 
Syndicate Bank, BWSSB Br, Bangalore 4462010099161 4045.00 
[$3 [syndicate Bank, BWSSB Br, Bangalore — 4462010099176 1910.00 
[24 undcate Bark BWSSS r, Bangalore ——iseaoioossiso —T 
[35 [Svndicte Bank, BWSSS Br, Bangslore ——[iaeadioossiss — 3708.00 
J a 
97 


4 
8 


Syndicate Bank, BWSSB Br., Bangalore 4462010099215 
| 98 [Syndicate Bank, BWSSB Br., Bangalore [4462010094568 
ST 
Syndicate Bank, BWSSB Br. Bangalore 


ನಾ — 


£ 
sie 
2/೫ 
Mla 
ಇನ 
sll 
W/W) 
8/|8 


Syndicate Bank, BWSSB Br., Bangalore 4462010094591 . 
Syndicate Bank, BWSSB Br Bangalore “4462010094553 ME 


Syndicate Bank, BWSSB Br., Bangalore 4462010094607 
[104 [Syndicate Bank, BWSSB Br., Bangalore 4462010009305 on 


105 [Andhra Bank, Gandhinagar Bangalore 002410100018237 1396123599.80 
Dera Bank, indiranagar Br., Bangalore 052110026488 55040931.00 
WES SS 


ANNEXURE -F . 


SYNDICATE BANK 


KN DDPS AREA ACCOUNT 


SE TENN NORMAL PROGRAMME TT 
KN NP SUSTAINABILIT [1054633351 
SR NORTID SUMS 


044620 10098266 KRWSS CandQ Bagalkot 33172708) 
| 8|04462010098270 KRWSS CandQ Bangalore Rural 105631.09 
044620 10098285 KRWSS CandQ Bangalore Urban [——62929.04) 


KRWSS CandQ Bidur 4517395} 
KRwWss SUSI Bangalore Kural [141604] 


KRWSS CandQ Davanagere 


| 29|01462010098488 KRWSS CandQ Dharwad 


30|04462010098492  |KRWSS SUSY CHIKKABALLAPUR 3033.83 
oaae2uuo9sss _ [KRWSS Cand Q Gadag 24609೨3) 
—52[08462010098512 __{KRWSS SUST DAVANAGERE 382046} 


[x 


3|02462010098527  \KRWSS CandQ Gulbarga 
KRWSS SUST DHARWAD 
KRWSSA Cand Q Hassan 


KRWSS SUST GADAG ಹಾಡ್‌ 


KRWSS CandQ Kular ಸವತ 


KRWSS SUST KARWAR 


24- 


16|04462010098657 KRWSS Cand Q Mandya 


71469.49 


47 KRWSS Cand Q Mangalore | 1425550] 
KRWSS SUST KODAGU ___ 977] 
0446201098680 KRWSS Cand © Mysore ETTI7EN 
0446201098695 [KRWSSC and G Raichur % 


04462010099084 
04462010098700 
04462010098715 
04462010098720 
04462010098734 
04462010098749 
04462010098753 
04462010098768 
04462010098772 
04462010098787 
0446201009879 | 
0446201009807 KRWSS SUST RAICHUR 
0446201009881 KRWSS SUST RAMANAGAR 
0446201 0098826 


KRWSS O&M Haveri 2471.95 
KRWSS Cand Q Ramnagar 50230.85 
KRWSS SUST KOLAR 
KRWSS CandQ Shimoga 
KRWSS Cand Q Tumkur 
KRWSS SUST KOPPAL 
KRWSS C and Q Udupi 
KRWSS SUST MANDYA 
KRWSS C and Q Yadgir 
KRWSS SUST MANGALORE 


54 
5 


14383.56 


4 


alslslel 
=] RN] UA 
(] 
Mn 
pe wl [v4 
[ eo [A 
[ನ el [3 
ವ [de x 
Ka] Ww 
ಔ RIES ES 


5 


| 
| | 


lw 


5|04462010098830 EMSS OST TM Ter 
| _66[04462010098845 KRWSS DDPS Bagalkot 
KRWSS DDPS Bellary 
[S040 00S —RRWSS SUSTODO—————— 
[_69[04462010098879 KRWSS DDPS Bijapur 


7004462010008383 


0446201098898 KRWSS DDPS Davangere 


204462201009305 —TERWSSA TUMKUR (TAX) 


[1] 


31044620 10098994 
4|04462010099008 
044620 10099012 
04462010099027 


ಣೆ 
= 
pS 
pS 
FN 
N) 
ವ 
i 
= 
[2 
Ky 
co 
[5 
Fa 
೫ 
ಹ 
[7 
[7 
[e) 
kN 
2 
[5] 
8 
N 
» 
ಲ 


ijapur 
KRWSS O&M Chikkaballapur 
KRWSS O&M Chikkamagalur 


KRWSS O&M Chitradurga 


ಲಂ 


[se] 
i 


87 KRWSS O&M Davanagere 

88 KRWSS O&M Dharwad F% 
[010035050 RWS OMCs TT : 
|_90[04462010095065 — KRWSS O&M Gulbarga 3708.05 
[Joue0T00s070 RWS OM sn TT 3483.32 
04462010099099 STE SRE, 
| 93[04462010099104 —KRWSS O&M Madikeri 1011.17 
|_94[04362010095118 — KRWSS O and M Kolar 
KRWSS 0 and M Koppal 


KRWSSOmdMMandyae oo] 337093 
KRWSSOandMManglore | 3033.83} 
KRWSSOandMMysre ooo 404515} 
KRWSSOamdMRaichur | 4045.15 
KRWSSOandMRamnaga | 191004 
KRWSSOandMShimga ooo {| 224723 
KRWSS OadMTumkar | 370805] 
KRWSSOanaMUdupi [| 146058 
IKRWSSOandMYadgr | 2247231 
540905735836 
ANDHRA BANK 
r/ Deputy Secreta 


04462010099138 
[0462010099142 | 


'7|04462010099142 


nln 


04462010099215 


002411100001 16/ 


| 106]0521 10026488 


Director { Deputy Secretary, RWS 


kts 


Karnataka Rural Infrastructure Development Lid 
| Details of Fixed Deposit till 09/03/2020 


iT 
8 | ಸ 
J; 

[ 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 133(959) ಗೆ ಪೂರಕ ಟಿಪ್ಪಣಿ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಹಾಗೂ ಅದರ ಅಂಗ ಸಂಸ್ಥೆಗಳಲ್ಲಿ ಬಳಕೆಯಾಗದೇ ಬಾಕಿ 
ಇರುವ ಅನುದಾನದ ಬಗ್ಗೆ ವರದಿ ಮಾಡಲು ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ/218/ಎಎಫ್‌ಎನ್‌/2015, 
ದಿನಾಂಕ: 10.04.2015ರಂತೆ ಶ್ರೀಯುತ ಪುನಟಿ ಶ್ರೀಧರ್‌, IFS ಅಧಿಕಾರಿ ಅವರ ನೇತೃತ್ವದಲ್ಲಿ ಸಮಿತಿಯನು 
ರಚಿಸಲಾಗಿತ್ತು. ಸದರಿ ಸಮಿತಿಯು ದಿನಾಂಕ: 21.09.2015 ರಂದು ತನ 
ಸಲ್ಲಿಸಿರುತ್ತದೆ. 


ಸದರಿ ಸಮಿತಿಯು ತನ್ನ ವರದಿಯಲ್ಲಿ ಪ್ರಮುಖವಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈಃ ರ೯ಲ್ಯ ಇಲಾಖೆ 
ಮತ್ತು ಇತರೆ ಸಂಸ್ಥೆಗಳ" ವತಿಯಿಂದ ಅನುಷ್ಠಾನಗೊಳಿಸ ಲಾಗುತ್ತಿರುವ ವಿವಿಧ ರಾಜ್ಯಕೇಂದ್ರ” ಪುರಸ್ಕೃತ ರಾಷ್ಟೀ ಯ 
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈ ರ್ಮಲ್ಯ ಕಾರ್ಯಕ್ರಮ (NRDWP) ಯೋಜನೆಯಡಿ ಮುಖ್ಯ ವಾಹಿನಿಯ 
ಖಾತೆಗಳನ್ನು ಹೊರತುಪಡಿಸಿ ಇತರೆ ಚಾತೆಗಳಲ್ಲಿ ಹಣವನ್ನು ಇಟ್ಟಿರುವುದನ್ನು ಸರ್ಕಾರದ ಗಮನಕ್ಕೆ ತಂದಿರುತ್ತದೆ. 


ಸಮಿತಿಯ ವರದಿಯನ್ನಾಧರಿಸಿ ಸರ್ಕಾರವು ಪ್ರಮುಖವಾಗಿ ಕೈಗೊಂಡ ರಚನಾತ್ಮಕ ಕ್ರಮಗಳು ಈ ಕೆಳಕಂಡತಿವೆ. 
1 NRDWP ಯೋಜನೆಯಡಿ ಮುಖ್ಯ ವಾಹಿನಿ ಬಾಸ್ನ. ಹೊರತುಪಡಿಸಿ ಇತರೆ ಖಾತೆಗಳಲ್ಲಿ ಠೇವಣಿ 
ಇಟ್ಟಿದ್ದ ಹಣ ರೂ.612.04 ಕೋಟಿಗಳನ್ನು ದಿನಾಂಕ:27.05.2016 ರಂದು ಸರ್ಕಾರಕ್ಕೆ ಜಮೆ 
ಮಾಡಲಾಗಿರುತ್ತದೆ. 


2. ತದನಂತರ, ಸರ್ಕಾರವು ಮೇಲೆ ಪ್ರಸ್ತಾಪಿತ ಮೊತ್ತ ರೂ. 612.04 ಕೋಟಿಗಳನ್ನು 2 ಕಂತುಗಳಲ್ಲಿ 
ಅನುದಾನವಾಗಿ ಬಿಡುಗಡೆ ಮಾಡಿದ್ದು, ಸದರಿ ಮೊತ್ತವನ್ನು ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಗಳಿಗೆ ಸದುಪಯೋಗಪಡಿಸಿಕೊಳ್ಳಲಾಗಿದೆ. 


3. pls ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಃ ಲಾಖೆಯ ಲೆಕ್ಕಪತ್ರಗಳನ್ನು ಅಂದ 
ಪ್‌.ಆರ್‌.ಡಿ.ಡಬ್ಬ್ಯುಪಿ. ಅಡಿ 2009-10 ರಿಂದ 2014-15 ರವರೆಗಿನ ವೆಚ್ಚ 

ನನದ ಲೆಕ್ಕ ಸಮನ್ವಯ ಮಾಡುವ ಸಲುವಾಗಿ ಕರ್ನಾಟಕ ಇನ್ಸಿಟ್ಯೂಟ್‌ ed ಪಬ್ಲಿಕ್‌ ಆಡಿಟರ್ಸ್‌, 
ಜೆಂಗಳೂರು ಇವರಿಗೆ ವಹಿಸಲಾಗಿದು ಲೆಕ್ಕ ಮರುಹೊಂದಾಣಿಕೆ ಕಾರ್ಯವು ಪಗ 


4. ಸರ್ಕಾರದ ಆದೇಶ ಸಂಖ್ಯೆಗ್ರಾಅಪ 164 ಏಸೇಜಿ 2015, ದಿನಾಂಕ:08.10.2015ರಂದು ಶ್ರೀ ಬಿ. ಎಸ್‌. 
ರಾಯಗೇರಿ, ಹಿಂದಿನ ಪತ್ರಾಂಕಿತ ವ್ಯವಸ್ಥಾಪಕರು ಇವರನ್ನು ಇಲಾಖಾ ವಿಚಾರಣೆ ಬಾಕಿ ಇರಿ 
ಅಮಾನತ್ತುಗೊಳಿಸಲಾಗಿತ್ತು. ಮುಂ ದುವರೆದು, ಇವರ ವಿರುದ್ಧ ಹಲಸೂರು ಗೇಟ್‌ ಪೋಲೀಸ್‌ ಠಾಣೆಯಲ್ಲಿ 
ದಿನಾಂಕ:14.11.2015ರಲ್ಲಿ ಸಿವಿಲ್‌ ಮತ್ತು ಕ್ರಿಮಿನಲ್‌ 'ಹೊಕದ್ದಮೆ ದಾವೆ ಸಂಖ್ಯೆ440/2015ರಡಿ 
ದಾಖಲಾಗಿರುತದೆ. ಸದರಿ ಆದೇಶದ ವಿರುದ್ಧ ಶ್ರೀ ಬಿ. ಎಸ್‌. ರಾಯಗೇರಿ, ಹಿಂದಿನ ಪತ್ರಾಂಕಿತ 


pr) 


ಈ 


ವ್ಯವಸ್ಥಾಪಕರು ಮಾನ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖೆ 255/2016 ಸಲ್ಲಿಸಿದ್ದರು. 
[) 5 ಸ F) 


5. ಆದರೆ ಸರ್ಕಾರದ ಆದೇಶ ಸಂಖ್ಯೆ:64 ವಸೇಜಿ 2015, ದಿನಾಂಕ:04.05.2016ರಂದು ಸದರಿ ಅಮಾನತ್ತು 
ಮುಂದುವರೆಸಿ ಆದೇಶಿಸಿಲಾಗಿತ್ತು ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 64 ಅಆಸಿ 2016, 
ದಿನಾಂಕ:01.02.2017ರಲ್ಲಿ ಇವರ ವಿರುದ್ಧದ ಇಲಾಖಾ ವಿಚಾರಣೆ / ಕಿಮಿನಲ್‌ ಮೊಕದಮೆಯನ್ನು ಬಾಕಿ 
ಇರಿಸಿ ಅಮಾನತ್ತು ತೆರವುಗೊಳಿಸಿ ಸೇವೆಗೆ ಪುನರ್‌ ಸ್ಥಾಪಿಸಿ ಮುಂದಿನ ಆದೇಶದವರೆಗೆ ಅಭಿವೃದ್ಧಿ 


$8. 


10. 


ಶ್ರೀ ಬಿ. ಎಸ್‌ ರಾಯಗೇರಿ, (ನಿವೃತ್ತು ಪತ್ರಾಂಕಿತ ವ್ಯವಸ್ಥಾಪಕರು, ರವರು ನೀಡಿರುವ ಲಿಖಿತ ಹೇಳಿಕೆಯನ್ನು 
ಪರಿಶೀಲಿಸಿ ಪ್ರಕರಣಕ್ಕೆ ಸಂಬಂಧಿಸಿದ ಇಲಾಖಾ ವಿಚಾರಣಾ ವರದಿ ಮತ್ತು ದಾಖಲೆಗಳನ್ನಯ ಸೂಕ್ತ ಕಮ 
ಜರುಗಿಸಲು ಕ್ರಮವಹಿಸಲಾಗುತ್ತಿದೆ. 


ಡಾ॥ ಪಿ. ಬೋರೇಗೌಡ ನಿವೃತ್ತ ಕೆ.ಎ.ಎಸ್‌. ಅಧಿಕಾರಿ ಇವರ ಏರುದ್ಧ ದಿನಾಂಕ:23.01.2017ರಂದು 
ಹಲಸೂರು ಗೇಟ್‌ ಹೋಲೀಸ್‌ ಠಾಣೆಯಲ್ಲಿ ಕ್ರಿಮಿನಲ್‌ ಪ್ರಕರಣ ಸಂ: oi1s/2018c ಸಿವಿಲ್‌ ಮತ್ತು 
ಕ್ರಿಮಿನಲ್‌ ಮೊಕದ್ದಮೆ ದಾಖಲಿಸಲಾಗಿದೆ. ಸದರಿ ಪ್ರಕರಣದಲ್ಲಿ, ದಿನಾಂಕ:26.04.2018ರಂದು ಹಲಸೂರು 
ಗೇಟ್‌ ಪೊಲೀಸ್‌ ಠಾಣೆಯ ತನಿಖಾಧಿಕಾರಿಗಳು IV ನೇ ACMM ನ್ಯಾಯಾಲಯಕ್ಕೆ ಬಿ-ರಿಪೋರ್ಟ್‌ 
ಅನ್ನು ಸಲ್ಲಿಸಿರುತ್ತಾರೆ. ತನಿಖಾಧಿಕಾರಿಗಳು Mi ಬಿ-ರಿಹೋರ್ಟ್‌ ಗೆ ಆಕ್ಷೇಪಣೆ ಸಲ್ಲಿಸುವ ಸಲುವಾಗಿ 


ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾ ಜ್ಯಗಳ ಇಲಾಖೆ ಇವರ ಅಭಿಪ್ರಾಯ/ಸಲಹೆ ಕೋರಿ ಪತ್ರ 
ಬರೆಯಲಾಗಿದ್ದು, ಮಾಹಿತಿ ರಾಗದ. ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣದ ಮುಂದಿನ 


ವಿಚಾರಣೆಯು ದಿ:27.03.2020ರಂದು ನಿಗದಿಯಾಗಿದೆ, 


ಸರ್ಕಾರದ ಆದೇಶ ಸಂಖ್ಯೆ :ಗ್ರಾಅಪ 92 ಪಬವ 2015, ದಿನಾಂಕ:07.04.2015ರಂದು ಶ್ರೀ ರಾಮಕೃಷ್ಣ, 
ಹಿಂದಿನ ಉಪ ಕಾರ್ಯದರ್ಶಿ(ಗ್ರಾನೀಸ) ಇವರನ್ನು ಇಲಾಖಾ ವಿಚಾರಣಾ ಬಾಕಿ ಇರಿಸಿ 
ಅಮಾನತ್ತುಗೊಳಿಸಲಾಗಿತ್ತು, ಆದರೆ ಮೂರು ತಿಂಗಳೊಳಗಾಗಿ ದೋಷಾರೋಪಣ ಪಟ್ಟಿಯನ್ನು ಜಾರಿ 
ಮಾಡದ ಕಾರಣ ದಿನಾಂಕ:07.04.2015ರ ಅಮಾನತ್ತಿನ ಆದೇಶವನ್ನು ರದ್ದುಗೊಳಿಸಲಾಯಿತು. 

ಈ ಆದೇಶವನ್ನು ಗಮನದಲ್ಲಿರಿಸಿಕೊಂಡು ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಅಮಾನತ್ತವ 
ತೆರವುಗೊಳಿಸಿ ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅ ಪ/217/ಪಬವ/2015, ದಿನಾಂಕ:1 11.2015ರಲ್ಲಿ ಬೀದರ್‌ 
ಜಿಲ್ಲೆಯಲ್ಲಿ ಖಾಲಿ ಇರುವ ಯೋಜನಾ ನಿರ್ದೇಶಕರು, (ಡಿ.ಆರ್‌.ಡಿ.ಎ ಕೋಶ) ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. ಶ್ರೀ ರಾಮಕೃಷ್ಣ, ಹಿಂದಿನ ಉಪ ಕಾರ್ಯದರ್ಶಿ(ಗ್ರಾನೀಸ), ಇವರ ಏರುದ್ಧ 


po 


ದಿನಾಂಕ:23.01.2017ರಂದು ಹಲಸೂರು ಗೇಟ್‌ ಪೋಲೀಸ್‌ ಠಾಣೆಯಲ್ಲಿ ಪ್ರಕರಣ ಸ೦:0118/2018ರಲ್ಲಿ 
ಸಿವಿಲ್‌ ಮತ್ತು ಕ್ರಿಮಿನಲ್‌ ಮೊಕದ್ದಮೆ ದಾಖಲಿಸಲಾಗಿದೆ. ಸದರಿ ಪ್ರಕರಣದಲ್ಲಿ, 


ದಿನಾಂಕ:26.04.2018ರ೦ಂದು ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯ ತನಿಖಾಧಿಕಾರಿಗಳು IV ನೇ 


ರಿಪೋರ್ಟ್‌ ಗೆ ಆಕ್ಷೇಪಣೆ ಸಲ್ಲಿಸುವ ಸಲುವಾಗಿ N.S ಅಭಿಯೋಗ. ಮತ್ತು ಸರ್ಕಾರಿ ವಷ್ಯ 
ಇಲಾಖೆ ಇವರ ಅಭಿಪ್ರಾಯ/ಸಲಹೆ ಕೋರಿ ಪತ್ರ ಬರೆಯಲಾಗಿದ್ದು, ಮಾಹಿತಿ ನಿರೀಕ್ಷಿಸಲಾಗಿದೆ. ಮಾನ್ಯ 
ನ್ಯಾಯಾಲಯದಲ್ಲಿ ಪ್ರಕರಣದ ಮುಂದಿನ ವಿಚಾರಣೆಯು ದಿ:27.03.2020ರಂದು ನಿಗದಿಯಾಗಿದೆ. 


ಒಪ ಳು 


ಸಂಬಂಧಪಟಂತೆ KRIDL ಸಂಸ್ಥೆಯಲ್ಲಿ ಸರ್ಕಾರದ ಆದೇಶದಂತೆ ನಿಯಮಾನುಸಾರ ಹೂಡಿಕೆ 
ಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯ ಶಿಫಾರಸ್ಸಿನಂತೆ ವ್ಯವಸ್ಥಾಪಕ ನಿರ್ದೇಶಕರ ಹೆಸರಿನಲ್ಲಿ ಠೇವಣಿ 


ಇಡಲಾಗುತ್ತಿದೆ. ಇತರೆ ಅಂಗ ಸಂಸ್ಥೆಗಳಲ್ಲಿ ಇಲಾಖಾ ಮುಖ್ಯಸ್ಥರ ಹೆಸರಿನಲ್ಲಿ ತಾತ್ಕಾಲಿಕವಾಗಿ ಠೇವಣಿ 
ಇಡಲಾಗುತ್ತಿದ್ದು, ಈ ರೀತಿ ಠೇವಣಿ ಇಟ್ಟ ಹಣವನ್ನು ಕಾಮಗಾರಿಗಳ ಪ್ರಗತಿ ರುನ್ನಾಧರಿಸಿ ಹಂತ ಹಂತವಾಗಿ 


